ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾಂಕ: 16ನೇ ಮಾರ್ಜ್‌, 2020 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಅತಿಥಿ ಉಪನ್ಯಾಸಕರ ಬಗ್ಗೆ 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು) 


142 (1061) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರ 
ಸಂಖ್ಯೆ ಎಷ್ಟು ; 

(ಆ) ಈ ಅತಿಥಿ ಉಪನ್ಯಾಸಕರಲ್ಲಿ ೪.6.೭ ಅರ್ಹತೆಯಾದ Nt, Kset, Phd, Mphil ಪದವಿಗಳನ್ನು 
ಪೂರೈಸಿರುವ ಉಪನ್ಯಾಸಕರುಗಳು ಎಷ್ಟು ; ಪೂರೈಸದೆ ಇರುವ ಉಪನ್ಯಾಸಕರೆಷ್ಟು ; 


(ಇ) ಈ ಅತಿಥಿ ಉಪನ್ಯಾಸಕರುಗಳಿಗೆ ಹಲವು ತಿಂಗಳುಗಳಿಂದ ವೇತನ ಪಾವತಿ ಆಗದೆ ಇರುವುದು 


ಸರ್ಕಾರದ ಗಮನಕೆೆ ಬಂದಿದೆಯೇ; 
(ಈ) ಬಂದಿದ್ದಲ್ಲಿ ಯಾವಾಗ ವೇತನ ಪಾವತಿಸಲಾಗುವುದು; 


Om! 


(ಉ) ಇವರ ಸೇವಾ ಭದ್ರತೆಗೆ ಹಾಗೂ ಖಾಯಂಗೊಳಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು ? 


